ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


1403 (1118) 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ 
(ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸುವವರು ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚೆವರು 
ಉತ್ತರಿಸುವ ದಿನಾಂಕ 16.03.2021 
ಕ್ರಸಂ. ಪ್ರಶ್ನೆ ಉತ್ತರ 
ಅ |ಬಿಡದಿ ಬಳಿ ಇರುವ ಟೋೊಯೋಟೊ 
ಕಲಳಿಸ್ನರ್‌ | ಕಾರಾನೆಯು ಹೌದು. 
ಸ್ಥಗಿತಗೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಆ | ಬಂದಿದ್ದಲ್ಲಿ ಕಾರಾನೆಯ ಆಡಳಿತ ದಿನಾಂಕ 09.11.2020 ರಿಂದ ಕಾರ್ಮಿಕರು `ಹೊಡದ ಹಠಾತ್‌ 


ವರ್ಗ ಹಾಗೂ ಕಾರ್ಮಿಕ 
ಸಂಘಟನೆಗಳನ್ನು ಕರೆದು ಸಂಧಾನ 
ಏರ್ಪಡಿಸಿ, ಕಾರಾನೆ ಸರಾಗವಾಗಿ 


ನಡೆಯಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು; 


ಮುಷ್ಕರ ಹಾಗೂ ಪ್ರತಿಯಾಗಿ ಆಡಳಿತವರ್ಗದವರು ದಿನಾಂಕ 
10.11.2020 ರಂದು ಕಾರ್ಲಾನೆಗೆ ಲಾಕ್‌ಔಟ್‌ ಘೋಷಿಸಿದ 
ವಿವಾದದ ಬಗ್ಗೆ ಸರ್ಕಾರ ಹಲವಾರು ಸಂದಾನ ಸಭೆಗಳನ್ನು ನಡೆಸಿ, 
ಕಾರ್ಮಿಕರು ಹೂಡಿದ ಮುಷ್ಕರ ಹಾಗೂ ಆಡಳಿತ ವರ್ಗದವರು 
ಕಾರಾನೆಗೆ ಘೋಷಿಸಿದ ಲಾಕ್‌ಔಟ್‌ ಅನ್ನು ನಿಷೇಧಿಸಿ ಸರ್ಕಾರದ 
ಆದೇಶ ಸಂಖ್ಯೆ: ಕಾಣ 41 ಐಡಿಎಂ 2020, ದಿನಾಂಕ 
18.11.2020ರಲ್ಲಿ ಆದೇಶ ಹೊರಡಿಸಲಾಗಿರುತ್ತದೆ. 


ಸದರಿ ವಿವಾದವನ್ನು ನ್ಯಾಯ ನಿರ್ಣಯಕ್ಕಾಗಿ ಸರ್ಕಾರದ ಆದೇಶ 
ಸಂಖ್ಯೆ ಕಾಇ 411 ಐಡಿಎಂ 2020, ದಿನಾಂಕ 19.11.2020ರಲ್ಲಿ 
ಪ್ರಧಾನ ' ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ, 
ರಾಮನಗರ ಇಲ್ಲಿಗೆ ಕಳುಹಿಸಲು ಆದೇಶ ಹೊರಡಿಸಲಾಗಿರುತ್ತದೆ. 


ಲಾಕ್‌ಔಟ್‌ ಕಾನೂನು ಬಾಹಿರವೆಂದು ಸರ್ಕಾರವು ಘೋಷಿಸಿದ 
ನಂತರ ದಿನಾಂಕ 20.11.2020 ರಿಂದ ಕಾರ್ಪಾನೆಯು ಲಾಕ್‌ಔಟ್‌ 
ತೆರವುಗೊಳಿಸಿದ್ದರೂ ಸಹ ನಿಶ್ಚಿತ ಕಾರ್ಮಿಕರು ಕೆಲಸಕ್ಕೆ 
ಹಾಜರಾಗದೇ ಇದ್ದುದರಿಂದ . ದಿನಾಂಕ 23.11.2020 ರಂದು 
ಆಡಳಿತವರ್ಗವು ಮತ್ತೊಮ್ಮೆ ಲಾಕ್‌ಔಟ್‌ ಘೋಷಿಸಲಾಗಿತ್ತು 
ಆದಾಗ್ಯೂ - ಕಾರ್ಮಿಕರು ವೈಯಕ್ತಿಕ ವಾಗ್ದಾನ ಪತ್ರವನ್ನು 
ಬರೆದುಕೊಟ್ಬಲ್ಲಿ, ಕೆಲಸಕ್ಕೆ ಹಾಜರಾಗಲು ಅವಕಾಶ 
ಮಾಡಿಕೊಡಲಾಗಿತ್ತು. 


ಸರ್ಕಾರದ ಮಟ್ಟದಲ್ಲಿ ಹಲವಾರು ಸುತ್ತಿನ ಮಾತುಕತೆಯನ್ನು 
ಉಭಯಪಕ್ಷಗಳೊಂದಿಗೆ ನಡೆಸಿ ಕಾರ್ಮಿಕರು ಪುನಃ ಕೆಲಸಕ್ಕೆ 
ಹಾಜರಾಗಬೇಕಿದ್ದಲ್ಲಿ ವೈಯಕ್ತಿಕ ವಾಗ್ದಾನ ಬರೆದುಕೊಡಬೇಕೆಂಬ 
ಆಡಳಿವರ್ಗದ ನಿಯಮವನ್ನು ಸಡಿಲಿಸಿ, ಕಾರ್ಮಿಕ ಸಂಘವು 
ಸರ್ಕಾರಕ್ಕೆ ವಾಗ್ದಾನ ಬರೆದುಕೊಟ್ಟಲ್ಲಿ ಅದನ್ನು ಆಡಳಿತ 
ವರ್ಗದವರು ಅಂಗೀಕರಿಸುವುದಾಗಿ ತಿಳಿಸಿದ್ದರು. 


ಅದರಂತೆ, ದಿನಾಂಕ 01.03.2021] ರಂದು ಕಾರ್ಮಿಕ 
ಕಾರ್ಯಕಾರಿ ಸಮಿತಿ ಸದಸ್ಯರು ಸರ್ಕಾರಕ್ಕೆ ಬರೆದುಕೊಟ್ಟ 
ಪತ್ರವನ್ನು ಆಡಳಿತ ವರ್ಗಕ್ಕೆ ಕಳುಹಿಸಿಕೊಟ್ಟು ಕಾರ್ಮಿಕ 
ಮನವಿಯನ್ನು ಪುರಸ್ಕರಿಸಲು ಕಳುಹಿಸಿಕೊಡಲಾಗಿತ್ತು 


ಸಂಘದ 
ವಾಗ್ದಾನ 
ಸಂಘದ 


ಸರ್ಕಾರದ ಪತ್ರವನ್ನು ಆಡಳಿತ ವರ್ಗದವರು ಪುರಸ್ಕರಿಸಿ, ಎಲ್ಲಾ 
ಕಾರ್ಮಿಕರು (ಅಮಾನತ್ತುಗೊಂಡಿರುವ ಕಾರ್ಮಿಕರನ್ನು 
ಹೊರತುಪಡಿಸಿ) ಕೆಲಸಕ್ಕೆ ಹಾಜರಾಗಲು ಅವಕಾಶ 
ಮಾಡಿಕೊಟ್ಟಿರುತ್ತಾರೆ ಹಾಗೂ ಪ್ರಸ್ತುತ ಕಾರ್ಬಾನೆಯಲ್ಲಿ ಕೈಗಾರಿಕಾ 
ಶಾಂತಿ ನೆಲೆಸಿದೆ. 


ಕೈಗೊಳ್ಳುವುದೇ? (ವಿವರ ನೀಡುವುದು) 


ಇ |ಕಾರ್ನಾನೆಯು ಬಂದ್‌ 
ಆಗಿರುವುದರಿಂದ ಸರಬರಾಜುದಾರರು 
ಹಾಗೂ ಇತರರಿಗೆ ಅನಾನುಕೂಲ ಹೌದು. 
ವಾಗುತ್ತಿರುವುದನ್ನು ಸರ್ಕಾರ 
ಗಮನಿಸಿದೆಯೇ; 
ಈ |ಕಾರ್ಪಾನೆಯನ್ನು ಪ್ರಾರಂಭಿಸಲು 
ಸರ್ಕಾರವು ಅತೀ ಜರೂರು ಕ್ರಮ|ಕಾರ್ಯಾನೆಯು ಪ್ರಸ್ತುತ ಎಂದಿನಂತೆ ಕಾರ್ಯನಿರ್ವಹಿಸುತ್ತಿರುತ್ತದೆ. 


ಸಿಐ 102 ಎಸ್‌ಪಿಐ 2021 


yp 
(ಜಗದೀಶ್‌ ಶೆಟ್ಟರ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


